KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 528 (658) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕವಟಗಿಮರಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ವಿವಿಧ ಇಲಾಖೆಗಳ ಶೀರ್ಷಿಕೆಯಲ್ಲಿ ನೀಡಲಾಗಿರುವ ಸಹಾಯಧನ ಕುರಿತು 


(ಅ) ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ವಿವಿಧ ಇಲಾಖೆಗಳ ಶೀರ್ಷಿಕೌಯಲ್ಲಿ 
ಒದಗಿಸಲಾದ ಸಹಾಯಧನ ಎಷ್ಟು; (ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


(ಆ) ವರ್ಷದ ಆಯಜ್ಯಯಕ್ಕೆ ಇದು ಶೇಕಡಾವಾರು ಎಷ್ಟು ಆಗುತ್ತದೆ; 


(ಇ) ಇಷ್ಟೊಂದು ದೊಡ್ಡ ಮಟ್ಟಿದ ಸಹಾಯಧನ ಬದಲು ಈ ಮೊತ್ತವನ್ನು ಇತರೆ ಅಬಿವೃದ್ದಿ 
ಕಾರ್ಯಗಳಿಗೆ ವಿನಿಯೋಗಿಸಿದರೆ ಹೆಚ್ಚಿನ ಬೆಳವಣಿಗೆಗೆ ಅವಕಾಶ ಸಿಗುವುದರ ಬಗ್ಗೆ 
ಸರ್ಕಾರದ ನಿಲುವೇನು? 


